ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 574 
ಸ ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರದಿಂದ 
್ಯ ಚುನಾಯಿತರಾದವರು) 
"ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ಉತ್ತರಿಸುವವರು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಿರ 
| ಹಾಗೂ ಕನ್ನಡ ಮತ್ತು ಸಂಸ್ಥ ಸೃತಿ ಸಚಿವರು, 
ಉತ್ತರಿಸಬೇಕಾದ ದಿನಾಂಕ 11.12.2020 
ಕ್ರಸಂ ಪ್ರಶ್ನೆ ಉತ್ತರ 


ಅ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 
ಫಲಾನುಭವಿಗಳ ಸಂಖ್ಯೆ ಎಷ್ಟು? 


ಭಾಗ್ಯಲಕ್ಷ್ಮಿ ಯೋಜನೆಯು '2006-07ರ೦ದ 
ಪ್ರಾರಂಭವಾಗಿದ್ದು, 2018-19ನೇ ಸಾಲಿನವರೆಗಿನ 


| ಫಲಾನುಭವಿಗಳ ಸಂಖ್ಯೆ 27,51,858 


ಆ ಸದರಿ ಯೋಜನೆಯಲ್ಲಿ ಇದುವರೆವಿಗೂ 
ನೀಡಬೇಕಾಗಿರುವ ಬಾಕಿ ಮೊತ್ತವೆಷ್ಟು; 


2019-20ನೇ ಸಾಲಿನಲ್ಲಿ ಬಾಂಡ್‌ ನೀಡಲು 


| ರೂ.294.42 ಕೋಟಿ ಅನುದಾನವನ್ನು ಎಲ್‌.ಐ.ಸಿ 


ಗೆ ಬಿಡುಗಡೆಗೊಳಿಸಲಾಗಿದ್ದು, ಈ 
ಅನುದಾನಕ್ಕನುಗುಣವಾಗಿ 150, 569 
ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್‌ ನೀಡಲು 
ಬಾಕಿ ಇರುತ್ತದೆ. 


ಇ ಯಾವ ಕಾಲಮಿಶಿಯಲ್ಲಿ ಬಾಕಿ: 
ಮೊತ್ತವನ್ನು ಪಾವತಿಸಲಾಗುವುದು? 


ಡಿಸೆಂಬರ್‌-2020ರ ಅಂತ್ಯದೊಳಗೆ ಬಾಕಿ ಇರುವ 
ಮೊತ್ತದ ಬಾಂಡುಗಳನ್ನು ಫಲಾನುಭವಿಗಳಿಗೆ 
ವಿತರಿಸಲು ಕ್ರಮವಹಿಸಲಾಗುವುದು 


ಮೌ 


(ಶಶಿಕಲಾ ಅಣ್ಣಾಸಾಹೇಬ್‌ ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತುವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಸಂಖ್ಯೆ :ಮಮಣ 128 ಮಮಲಅ 2020 


